ಸಣ್ಣ ಆದಾಯ ದೊಡ್ಡ ಹೃದಯ 


ಅಂಕಿತಾ ಠಾಕೂರ್‌ ಛತ್ತೀಸ್‌ಘಡದ ರಾಯ್‌ಗಡ್‌ ಜಲ್ಲೆಯ 
ಮುಸ್ಟೋರ್‌ ತಹಸೀಲನ ಖಾಸಗಿ ಆಂದ್ಲ ಮಾಧ್ಯಮ ಶಾಲೆಯ 12ನೇ 
ತರಗತಿಯ ವಿದ್ಯಾರ್ಥಿನಿ. ಅವರ ಮನೆಯಲ್ಲ ಅವಳು ಶಾಲೆಗೆ 
ಹೋಗುತ್ತಿರುವ ಎರಡನೇ ತಲೆಮಾರಿನವಳು. ಅವಳ ತಾಯಿಯ 
ಹೆತ್ತವರು ದಿನಗೂಲಅ ಕಾರ್ಮಿಕರು. ಆಕೆಯ ತಾಲ ವಿಶೇಷ 


ಶಿಕ್ಷಣದಲ್ಲ (Special Education) ಅ.ಎಡ್‌. ಪದವಿ ಪಡೆದಿದ್ದಾರೆ. 
ಈಗ ವಿಶೇಷ ಶಿಕ್ಷಣದಲ್ಲ ಬ್ಲಾಕ್‌ ಸಂಪನ್ಮೂಲ ವ್ಯಕ್ತಿಯಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವಳ ತಂದೆ ಪದವೀಧರರಾಗಿದ್ದು. 
ಖಾಸಗಿ ಕಂಪನಿಯಲ್ಲ ದಿನಗೂಲಗೆ ಕೆಲಸ ಮಾಡುತ್ತಿದ್ದಾರೆ. 


ಅಂಕಿತಾಳ ಆಸಕ್ತಿಯ ವಿಷಯ ಜೀವವಿಜ್ಞಾನ. ಹಿಂದೆ ಅವಳ 
ಹೆತ್ತವರು ಆಕೆ ಶಿಕ್ಷಕಿಯಾಗುವುದನ್ನೇ ಆಯ್ಲೆ ಮಾಡುತ್ತಾಳೆ 
ಅಂದುಕೊಂಡಿದ್ದರು. ಓರ್ವ ಮಹಿಳಾ ವೈದ್ಯರ ಪರಿಚಯವಾದ 
ನಂತರ ಅಂಕಿತಾ ಎಂ.ಚ.ಬಿ.ಎಸ್‌. ಮತ್ತು ಜಬ.ಡಿ.ಎಸ್‌. 
ಕೋರ್ಸುಗಳ ಪ್ರವೇಶಕ್ಕರುವ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ 
ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ (National Eligibility cum 
Entrance Test -NEET) wರೆಯಲು ತೀರ್ಮಾನಿಸಿದಳು. ಅಂಕಿತಾ 
ಉತ್ತಮ ವಿದ್ಯಾರ್ಥಿನಿ. ಹತ್ತನೇ ತರಗತಿಯ ಮಂಡಳ ಪರೀಕ್ಷೆಯಲ್ಲ 
ಶೇಕಡಾ 8೦ ಅಂಕ ಗಳನಸಿದ್ದಳು. ಇದು ಅವಳ ಶಾಲಾಭ್ಯಾಸದ 
ನಿರ್ಣಾಯಕವಾದ ಅಂತಿಮ ವರ್ಷದ ಘಟ್ಟ. ಅದರ ಜೊತೆಗೆ 
ವೈದ್ಯಕೀಯ ಪ್ರವೇಶ ಪರೀಕ್ಷೆ ತೇರ್ಗಡೆಯಾಗಖೇಕಾದ ಒತ್ತಡವೂ 
ಸೇರಿಕೊಂಡಿತ್ತು. ನಾವು ಕೋವಿಡ್‌ ಪಿಡುಗಿನ ಪೂರ್ವದ ಮತ್ತು 
ನಂತರದ ಸಂದರ್ಭದ ಅವಳ ಸಿದ್ಧತೆ ಹಾಗು ದೈನಂದಿನ ಬದುಕಿನಲ್ತ 
ಆಗಿರುವ ಬದಲಾವಣೆಗಳನ್ನು ಕುರಿತು ಕೇಆದೆವು. 


ಶೇ ವರ್ಷ ಅಂಕಿತಾ ಕಠಿಣ ಶ್ರಮ ವಹಿಸುತ್ತಾ, ಅಧ್ಯೈಯನದಲ್ಲ 
ಕಟ್ಟುನಿಲ್ಲಾದ ವೇಳಾಪಟ್ಟಿಯನ್ನು ಪಾಲಅಸುತ್ತಿದ್ದಾಳೆ. ಬೆಳಣ್ಣೆ 
7.30ರಿಂದ ಮಧ್ಯಾಹ್ನ 1.30ರ ತನಕ ತರಗತಿಗೆ ಹಾಜರಾಗುತ್ತಾಳೆ. 
ಮನೆಗೆ ಬಂದು ಮೂರು ಗಂಟಿ ಸ್ವತಃ ಕಅಯುತ್ತಾಳೆ. ಮತ್ತೆರಡು 
ಗಂಟಿ ಭೌತ ಮತ್ತು ರಸಾಯನ ವಿಜ್ಞಾನದಲ್ಲ ಮನೆಪಾಠ 
ಪಡೆದುಕೊಳ್ಕುತ್ತಾಲೆ. 


ಏಪಿಲ್‌ ತಿಂಗಳ ಮೊದಲ ವಾರ ಶಾಲೆಯಿಂದ ವಾಲ್ಸಾಪ್‌ನಲ್ತ 
ವಿದ್ಯಾರ್ಥಿಗಳಗೆ ಸಂದೇಶ ಬಂದಿತು. ಪ್ರತಿದಿನ ಬೆಳಗ್ಗೆ 10ರಿಂದ 12 
ಗಂಟೆಯವರೆಗೆ ಎರಡು ಗಂಟಿ ತಾವು ಆನ್‌ಲ್ಕನ್‌ ತರಗತಿ 
ತೆಗೆದುಕೊಳ್ಳುತ್ತೇವೆ ಎನ್ನುವುದೇ ಆ ಸಂದೇಶ. ಮನೆಯಲ್ಲ ಇದ್ದದ್ದೇ 
ಒಂದು ಸ್ಕಾರ್ಟ್‌ಘೋನ್‌. ಅದನ್ನು ತಾಯ ತಮ್ಮ ಕಾರ್ಯ- 
ಕ್ಷೇತ್ರದಲ್ಲ ಕೆಲಸಕ್ಲಾಗಿ ಬಳಸಿಕೊಳ್ಳುತ್ತಿದ್ದರು. ಈಗ ಅವರಿಗೆ 
ಮನೆಯಿಂದಲೇ ಕೆಲಸ ನಿರ್ವಹಿಸಲು ಆ ಸ್ಮಾರ್ಟ್‌ ಘೋನ್‌ 
ಬೇಕಾಗಿತ್ತು. ಹಾಗಾಗಿ ಅವರು ಇನ್ನೊಂದು ಸ್ಮಾರ್ಟ್‌ಫೋನ್‌ 
ಕೊಂಡುಕೊಂಡರು. ಅಂಕಿತಾಆಗೆ 8ನೇ ತರಗತಿಯಲ್ಲ ಓದುತ್ತಿರುವ 
ತಮ್ಮುನೂ ಇದ್ದಾನೆ. ಅವನೂ ಆನ್‌ಲೈನ್‌ ತರಗತಿಗೆ 
ಹಾಜರಾಗಬೇಕಾಗಿತ್ತು. ಹೀಗಿದ್ದರೂ ಈ ಮೂವರೂ ಎರಡು 
ಮೊಬೈಲ್‌ ಘೋನ್‌ಗಳಲ್ಪ ತಮ್ಮ ಕಾರ್ಯಗಳನ್ನು ಹೇಗೋ 
ನಿಭಾಯುಸಿಕೊಳ್ಳುತ್ತಿದ್ದರು. 


ನೀಟ್‌ ಪರೀಕ್ಷೆಗೆ ತಯಾರಿ ನಡೆಸುವುದಕ್ಕೆ ಕೂಡ ಅಂಕಿತಾಳಗೆ 
ಸ್ಮಾರ್ಟ್‌ಫೋನ್‌ನ ಅಗತ್ಯವಿತ್ತು. ನೀಬಟ್‌ಗಾಗಿ ಆಕೆ ಆನ್‌ಲೈನ್‌ 


\ 
\ 


| pe 
Wc 


ತರಬೇತಿ ಪಡೆಯಲು ಸೇರಿಕೊಂಡಿದ್ದು. ಪ್ರತಿದಿನ ಎರಡು ಗಂಟಿ 
ತರಗತಿ ನಡೆಯುತ್ತಿತ್ತು. ತರಬೇತಿ ಕೇಂದ್ರದ ಅಧ್ಯಾಪಕರು 
ಆನ್‌ಲೈನ್‌ ಮಾಧ್ಯಮವನ್ನು ಬಳಸುವುದರಲ್ಲ ಹೆಚ್ಚು 
ಪರಿಣತರಾಗಿದ್ದರು ಎಂದು ಆಕೆ ಹೇಳುತ್ತಾಳೆ. ಉಳದಂತೆ ಅವಳ 
ಶಾಲೆಯ ಅಧ್ಯಾಪಕರಿಗೆ ಅದನ್ನು ಅತ್ಯ೦ತ ಕಷ್ಟದಿಂದ 
ಕಅಯಬೇಕಾಗಿತ್ತು.  ಮೊದಅಗೆ ಆನ್‌ಲೈನ್‌ ತರಗತಿಗಳು 
ಅಸಂಬಧ್ಧವಾಗಿರುತ್ತಿದ್ದವು. ಆದರೆ ಅಧ್ಯಾಪಕರು ಪ್ರತಿಯೊಂದು 
ಮಗುವೂ ಹೊಂದಿದ್ದ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ 
ಶ್ರಮಿಸಿದ್ದರು. ಈಗ ಅವರು ಈ ಮಾಧ್ಯಮದಲ್ಲ ಪಳಗಿದವರಾಗಿದ್ದು. 
ತರಗತಿಗಳು ಅತ್ಯಂತ ಸುಗಮವಾಗಿ ಸಾಗುತ್ತಿವೆ. 


| le 


ಈಗೆ ತನ್ನು ಸ್ನೇಹಿತರು ಮತ್ತು ಅಧ್ಯಾಪಕರನ್ನು. ಅದರಲ್ಲೂ ತುಂಬಾ 
ಚೆನ್ನಾಗಿ ಪಾಠ ಮಾಡುವ, ಪ್ರಯೋಗಾಲಯದಲ್ಲ ಪ್ರಯೋಗ 
ಮಾಡುತ್ತಾ ಪರಿಕಲ್ಪನೆಗಳನ್ನು ವಿವರಿಸುವ ಭೌತವಿಜ್ಞಾನ 
ಅಧ್ಯಾಪಕರನ್ನು ಮತ್ತೆ ನೋಡಬೇಕೆಂದು ಮನಸ್ಟಾಗುತ್ತಿದೆ 
ಎನ್ನುತ್ತಿದ್ದಾಳೆ. ಈಗ ಆನ್‌ಲೈನ್‌ ತರಗತಿಗಳಲ್ಲ ಪ್ರಯೋಗಗಳಲ್ಲ. 
ತರಗತಿಗಳ ಸಂದೇಹ ಪರಿಹರಿಸಿಕೊಳ್ಳುವುದು ಸುಲಭವಾಗಿತ್ತು 
ಎನ್ನುತ್ತಾಳೆ ಆಕೆ. ಶಈಗ ಅನೇಕ ಅಧ್ಯಾಪಕರು ಸಂದೇಹ ಪರಿಹಾರದ 
ತರಗತಿಯನ್ನು ಭಾನುವಾರ ಇಟ್ಟುಕೊಳ್ಳುತ್ತಿದ್ದಾರೆ. ವಾರದಲ್ಲಿ 
ಚರ್ಚಿಸಿದ ಪಠ್ಯಗಳ ಕುರಿತ ನಿರ್ದಿಷ್ಟ ಸಂದೇಹಗಳನ್ನು 
ಸಷ್ಟಪಡಿಸಿಕೊಳ್ಳುವುದು ಇದರ ಉದ್ದೇಶ. ಶಾಲೆಯಲ್ಲ ಆಗಾಗ 
ಕಿರುಪರೀಕ್ಷೆಣಳು ನಡೆಯುತ್ತಿದ್ದುದರಿಂದ ಅವಳ ಪ್ರಗತಿ ಅವಳಗೆ 
ಗೊತ್ತಾಗುತ್ತಿತ್ತು ಎನ್ನುತ್ತಾಳೆ. ಆದರೆ ಈಗ ಅಧ್ಯಾಪಕರು ಪ್ರಶ್ನೆಪತ್ರಿಕೆ 
ಕಳುಹಿಸಿ ಪರೀಕ್ಷೆ ಮಾಡಿ, ಆನ್‌ಲೈನ್‌ನಲ್ಲೇ ಉತ್ತರ ಪತ್ರಿಕೆಗಳನ್ನು 
ತಿದ್ದಲು ಪ್ರಯತ್ನ ಮಾಡುತ್ತಿದ್ದರೂ ತನ್ನ ನಿರ್ವಹಣಿ ತಿಆದುಕೊಳ್ಳಲು 
ಸಾಧ್ಯವಾಗುತ್ತಿಲ್ಲ ಎನ್ನುತ್ತಿದ್ದಾಳೆ. ಆನ್‌ಲೈನ್‌ ಪರೀಕ್ಷೆಯಿಂದ ತನ್ನು 
ಸಾಧನೆಯ ಪೂರ್ಣಚಿತ್ರವನ್ನು ಸ್ಪಷ್ಟವಾಗಿ ತಿಆದುಕೊಳ್ಳಲು 
ಆಗುತ್ತಿಲ್ಲ ಎನ್ನುವುದು ಅಂಕಿತಾಳ ಆತಂಕವಾಗಿದೆ. 


ಅವಳ ತರಗತಿಯ ಎಲ್ಲ ವಿದ್ಯಾರ್ಥಿಗಳಗೆ ಆನ್‌ಲೈನ್‌ ತರಗತಿಗೆ 
ಸೇರುವುದಕ್ಕೆ ಸಾಧ್ಯವಾಗಿದೆಯೇ? ಇಲ್ಲ. ಒಬ್ಬ ಹುಡುಗಿ ಬಳ 
ಸ್ಕಾರ್ಟ್‌ಘೋನ್‌ ಇಲ್ಲ. ಖರೀದಿಸುವ ಸಾಮರ್ಥ್ಯವೂ ಇಲ್ಲದವಳು, 
ಹಾಗಾಗಿ ಶಾಲೆ ಅರ್ಥಕ್ಕೆ ನಿಲ್ಲನಿದಕು. ಆಕೆಗೆ ಒಂದೇ ಒಂದು 
ತರಗತಿಗೂ ಹಾಜರಾಗಲು ಸಾಧ್ಯವಾಗಲೇ ಇಲ್ಲ. ಆದರೆ 
ಅಧ್ಯಾಪಕರು ಪ್ರೋತ್ಸಾಹದ ಮಾತನಾಡಿ ಲಾಕ್‌ಡೌನ್‌ ಹಿಂತೆಗೆದ 
ನಂತರ ಶಾಲೆಗೆ ಪ್ರತಿದಿನ ಬರಲು ಹೇಆದರು. ಅಲ್ಲ ನೇರವಾಗಿ 
ಕಲಅಯಬಹುದು ಎಂದು ಹೇಳದ್ದಾರೆ. ಆದರೆ ಅಂಕಿತಾಗೆ ಈ 
ಹುಡುಗಿಯದ್ದೇ ಚಿಂತೆ. ಅವಳು ತಮ್ಯಲ್ಲರುವ ಎರಡು 
ಘೋನ್‌ಗಳಲ್ಲ ಒಂದನ್ನು ಅವಳಗೆ ಕೊಡಲು ತಾಯಿಯಲ್ಲ 
ಕೇಆಕೊಳ್ಳಲು ನಿರ್ಧರಿಸಿದ್ದಾಳೆ. ಆಕೆಗೆ ಒಂದು ಫೋನ್‌ ಕೊಟ್ಟರೆ 
ನಿನಗೇನು ಮಾಡುತ್ತೀಯಾ ಎಂದು ನಾವು ಕೇಆದೆವು. ಅವಳು 
ಉತ್ತರವಾಗಿ ನಮ್ಮ ಮನೆಯಲ್ಲ ಒಂದು ಹಳೆಯ ಲ್ಯಾಲ್ಲೆಬ್‌ ಬಳಕೆ 
ಆಗದೇ ಹಾಗೆಯೇ ಉಳ೬ದುಕೊಂಡಿದೆ. ಅದನ್ನು ರಿಪೇರಿ ಮಾಡಿಸಿ 
ಉಪಯೋಗಿಸುತ್ತೇನೆ ಎಂದಳು. 


ಲರ್ನಿಂಗ್‌ ಕರ್ವ್‌ಗೆ ಹೇಳದಂತೆ. 


ಅನುವಾದ: ಚಂದ್ರಶೇಖರ್‌ ಮಂಡೆಕೋಲು 
ಪರಿಶೀಲನೆ: ಮಂಜುನಾಥ್‌ ಎಸ್‌.ವಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಫ್ಲೆಂಬರ್‌ 2೦೨1 


